Average 3 : May 11 


Special class 


~“ 


Ishwargiri Swamy * May 11, 2024 


° sum of values 
number of values 


1500 160m 170m 180cm 180cm 


Isar Bo A Dav AOSD SE 


be hun ër Acs pC 


LU 


A 


263 


26 


Q. Three years back the average age of A and B was 20 
years. Now after joining of C the average age has 


become 24 years. What is the present age of C? 
ಮೂರು ವರ್ಷಗಳ ಹಿಂದೆ, A ಮತ್ತು B ಗಳ ಸರಾಸರಿ ವಯಸ್ಸು 20 ವರ್ಷ 


ಆಗಿತ್ತು. ಈಗ ಇವರೊಂದಿಗೆ C ಸೇರಿಕೊಂಡು, ಸರಾಸರಿ ವಯಸ್ಸು 24 
ವರ್ಷ ಆಗಿದೆ. ಹಾಗಿದ್ದರೆ, ಈಗ(Cಯ ವಯಸ್ಸೆ ಷ್ಟು? 
a) 26 b) 25 DEN d)30 


Bere. | IshwarGiri | © 8660070677 


Q. ಮೂರು ವರ್ಷಗಳ ಹಿಂದೆ, A ಮತ್ತು B ಗಳ ಸರಾಸರಿ ವಯಸ್ಸು 20 ವರ್ಷ ಆಗಿತ್ತು. ಈಗ 
ಇವರೊಂದಿಗೆ C ಸೇರಿಕೊಂಡು, ಸರಾಸರಿ ವಯಸ್ಸು 24 ವರ್ಷ ಆಗಿದೆ. ಹಾಗಿದ್ದರೆ, ಈಗ C ಯ 
ವಯಸ್ಸೆಷ್ಟು? 

a) 26 b) 25 c)27 d)30 


404232023 X2 ಎ (1.1) 
acs 
du X23 = 72% (atte 


Download = IshwarGiri © 8660070677 


App in PlayStore | 


Q. 4 years back the average age of A and B was 31 years. 
Now after joining of C the average age has become 37 


years. What is the present age of C? 
4 ವರ್ಷಗಳ ಹಿಂದೆ, A ಮತ್ತು B ಗಳ ಸರಾಸರಿ ವಯಸ್ಸು 31 ವರ್ಷ 


ಆಗಿತ್ತು. ಈಗ ಇವರೊಂದಿಗೆ C ಸೇರಿಕೊಂಡು, ಸರಾಸರಿ ವಯಸ್ಸು 37 
ವರ್ಷ ಆಗಿದೆ. ಹಾಗಿದ್ದರೆ, ಈಗ(Cಯ ವಯಸ್ಸೆ ಷ್ಟು? 
a) 44 b)42 c)41 d)39 


Download a IshwarGiri | ಐ 8660070677 


App in PlayStore 


0. 4 ವರ್ಷಗಳ bod, A ಮತ್ತು B ಗಳ ಸರಾಸರಿ ವಯಸ್ಸು 31 ವರ್ಷ ಆಗಿತ್ತು. ಈಗ ಇವರೊಂದಿಗೆ C 
ಸೇರಿಕೊಂಡು, ಸರಾಸರಿ ವಯಸ್ಸು 37 ವರ್ಷ ಆಗಿದೆ. ಹಾಗಿದ್ದರೆ, ಈಗ C ಯ ವಯಸ್ಸೆಷ್ಟು? 


೩) 44 b)42 SCH d)39 


per 


24 X3, = NM 


3l4u3 36 X2 = TO 


apa bam | IshwarGiri | © 8660070677 


Download 로 IshwarGiri | © 8660070677 


App in PlayStore 


Q. The average of 10 numbers is 30. If at the time of 
calculation one number was wrongly taken as 30 


instead of 60, then what will be the correct average? 
10 ಸಂಖ್ಯೆಗಳ ಸರಾಸರಿ 30. ಲೆಕ್ಕಾಚಾರದ ಸಮಯದಲ್ಲಿ ಒಂದು 


ಸಂಖ್ಯೆಯನ್ನು 60 ರ ಬದಲು 30 ಎಂದು ತಪ್ಪಾಗಿ ತೆಗೆದುಕೊಂಡರೆ, 
ಸರಿಯಾದ ಸರಾಸರಿ ಯಾವುದು? 
a) 33.5 b) 33 c) 32 d) 34 


Download a IshwarGiri | ಐ 8660070677 


^ App in PlayStore 


Ki 
Q. 10 ಸಂಖ್ಯೆಗಳ ಸರಾಸರಿ 30. ಲೆಕ್ಕಾಚಾರದ ಸಮಯದಲ್ಲಿ ಒಂದು ಸಂಖ್ಯೆಯನ್ನು 60 ರ ಬದಲು 
30 ಎಂದು ತಪ್ಪಾಗಿ ತೆಗೆದುಕೊಂಡರೆ, ಸರಿಯಾದ ಸರಾಸರಿ ಯಾವುದು? 


೩) 33.5 BER 0) 32 0) 34 


10 X 30 = 200 d 
460 D 30435, 213 


—10 
[0X [33 |= 330 


Download ಷ್ಣ IswarGiri (9 8660070677 


^ App in PlayStore | 


Q. The average of 15 numbers is 20. If at the time of 
calculation one number was wrongly taken as 85 


instead of 40, then what will be the correct average? 
15 ಸಂಖ್ಯೆ ಗಳ ಸರಾಸರಿ 20. ಲೆಕ್ಕಾಚಾರದ ಸಮಯದಲ್ಲಿ ಒಂದು 


ಸಂಖ್ಯೆ ಯನ್ನು 40 ರ ಬದಲು 85 ಎಂದು ತಪ್ಪಾಗಿ ತೆಗೆದುಕೊಂಡರೆ, 
ಸರಿಯಾದ ಸರಾಸರಿ ಯಾವುದು? 
a) 17 b) 23 c) 21 d) 19 


Download a IshwarGiri | ಐ 8660070677 


^ App in PlayStore 


0. 15 ಸಂಖ್ಯೆಗಳ ಸರಾಸರಿ 20. ಲೆಕ್ಕಾಚಾರದ ಸಮಯದಲ್ಲಿ ಒಂದು ಸಂಖ್ಯೆಯನ್ನು 40 ರ ಬದಲು 
85 ಎಂದು ತಪ್ಪಾಗಿ ತೆಗೆದುಕೊಂಡರೆ, ಸರಿಯಾದ ಸರಾಸರಿ ಯಾವುದು? 


17 b) 23 c) 21 d) 19 
IS X20 = 300 4uo - s =) -us 
+o í 

20 - UK ~ |% 


೪೪ 
ㅎㅎ eu 
IS €— ER 9 
|* 


Download 
App in PlayStore | 


a IshwarGiri | ಐ 8660070677 


Download 로 IshwarGiri | © 8660070677 


App in PlayStore 


Q. The average monthly income of A and B is 5050. 
The average monthly income of B and C is 6250 and 
the average monthly income of A and C is 5200. What 


is the monthly income of C? 
A ಮತ್ತು B ಯವರ ಸರಾಸರಿ ಮಾಸಿಕ ಆದಾಯ ರೂ. 5050 


ಇರುತ್ತದೆ. B ಮತ್ತು C ಯ ಸರಾಸರಿ ಮಾಸಿಕ ಆದಾಯ ರೂ. 6250 
ಮತ್ತು A ಮತ್ತು C ಯ ಸರಾಸರಿ ಮಾಸಿಕ ಆದಾಯ ರೂ . 5200 ಇದೆ. 
C ಯ ಮಾಸಿಕ ಆದಾಯ ಎಷ್ಟು? 


(2) 6000 (b)5800 _ (6) 6400 (d)4000 


Download a IshwarGiri | © 8660070677 


^ App in PlayStore 


Q. A ಮತ್ತು 8 ಯವರ ಸರಾಸರಿ ಮಾಸಿಕ ಆದಾಯ ರೂ . 5050 ಇರುತ್ತದೆ. B cà C ಯ 
ಸರಾಸರಿ ಮಾಸಿಕ ಆದಾಯ ರೂ . 6250 ಮತ್ತು A ಮತ್ತು C ಯ ಸರಾಸರಿ ಮಾಸಿಕ `ಅದಾಯ ರೂ. 
5200 ಇದೆ. C ಯ ಮಾಸಿಕ ಆದಾಯ ಎಷ್ಟು? 
(೩) 6000 (b) 5800 (€) 6400 ( d) 4000 
boso + 6266 4 $200 = (೯೦1 (1414 c) 
1412) 5090 X2 = 10100 (111) 


(000 (c) 


Download a IshwarGiri | © 8660070677 


^ Appin PlayStore | 


Q. The average monthly income of A and B is 4000. 
The average monthly income of B and C is 5000 and 
the average monthly income of A and C is 4400. What is 


the monthly income of A? 
A ಮತ್ತು B ಯವರ ಸರಾಸರಿ ಮಾಸಿಕ ಆದಾಯ ರೂ. 4000 


ಇರುತ್ತದೆ. B ಮತ್ತು C ob ಸರಾಸರಿ ಮಾಸಿಕ ಆದಾಯ de . 5000 
ಮತ್ತು ಮತ್ತು ೮ ಯ ಸರಾಸರಿ ಮಾಸಿಕ ಆದಾಯ ರೂ . 4400 ಇದೆ. 
A ಯ ಮಾಸಿಕ ಆದಾಯ ಎಷ್ಟು? 


(8) 6000 (b)3400 (c)4600 (d) 5400 


Download a IshwarGiri | © 8660070677 


App in PlayStore 


Q. A ಮತ್ತು B ಯವರ ಸರಾಸರಿ ಮಾಸಿಕ ಆದಾಯ ರೂ. 4000 ಇರುತ್ತದೆ. B ಮತ್ತು € ಯ 


ಸರಾಸರಿ ಮಾಸಿಕ ಆದಾಯ ರೂ. 5000 ಮತ್ತು A ಮತ್ತು € ಯ ಸರಾಸರಿ ಮಾಸಿಕ ಆದಾಯ ರೂ. 
4400 ಇದೆ. ಸಿ ಯ ಮಾಸಿಕ ಆದಾಯ ಎಷ್ಟು? d 


DE oe (e) 4600 ( d) 5400 
Ain c2) 0004 Godo + 0400 ಶ್ರಿ 13000 
BACA 6600 OKA Zj 10000 
3400 


Download 


y app in Piastai ಡಿ IshwarGiri | © 8660070677 


Q. The average weight of P and Q is 60kg. The average 
weight of Q and R is 55kg and the average weight of P 
and R is 45kg. Then the weight of P is: 

P ಮತ್ತು Q ಸರಾಸರಿ ತೂಕ 60 ಕೆ.ಜಿ. ೧ ಮತ್ತು R ನ ಸರಾಸರಿ ತೂಕ 


55 ಕೆಜಿ ಮತ್ತು P ಮತ್ತು R ನ ಸರಾಸರಿ ತೂಕ 45 ಕೆಜಿ. P ob ತೂಕ: 
2)60 b)45 c)50 d)52 


Bess IshwarGiri | ಐ 8660070677 


Q. P ಮತ್ತು Q ಸರಾಸರಿ ತೂಕ 60 ಕೆ.ಜಿ. 0 ಮತ್ತು R ನ ಸರಾಸರಿ ತೂಕ 55 ಕೆಜಿ ಮತ್ತು P ಮತ್ತು 
R ನ ಸರಾಸರಿ ತೂಕ 45 ಕೆಜಿ. P ಯ ತೂಕ: 


a)60 b)45 c)50 d)52 


[404€ 2) (046೯40೪ = 160 


= 


Q42 > 972 AQ"! 


e 


೧ = Sb 


Download 


V app in playstore | "ENA Shwardii | ಐ 8660070677 


Q. The average weight of P and Q is 40kg. The average 
weight of Q and R is 50kg and the average weight of P 
and R is 60kg. Then the weight of Q is: 

P ಮತ್ತು Q ಸರಾಸರಿ ತೂಕ 40 ಕೆ.ಜಿ. ೮ ಮತ್ತು R ನ ಸರಾಸರಿ ತೂಕ 


50 ಕೆಜಿ ಮತ್ತು P ಮತ್ತು R ನ ಸರಾಸರಿ ತೂಕ 60 ಕೆಜಿ. Q ಯ ತೂಕ: 
DEI b)30 c)28 d)33 


Y ppp ond | ey shwerdiri | ಅ 8660070677 


Q. P ಮತ್ತು Q ಸರಾಸರಿ ತೂಕ 40 ಕೆ.ಜಿ. Q ಮತ್ತು R ನ ಸರಾಸರಿ ತೂಕ 50 ಕೆಜಿ ಮತ್ತು P ಮತ್ತು 
R ನ ಸರಾಸರಿ ತೂಕ 60 ಕೆಜಿ. ೧ ಯ ತೂಕ: 
a)36 b)30 c)28 0)33 


P4448 Gots +60 X ISO 


— 


P+2 = ೧೫೭.೨) [20 
@ = 3^ 


Download o IshwarGiri | © 8660070677 


^ Appin PlayStore | 


Download 로 IshwarGiri | 6 8660070677 


^ App in PlayStore 


Q. There were 30 boys and some girls in a class. In an exam the 
average marks obtained by boys was 15. While the girls 
obtained 17 if the total average was 16 then what was the total 
no. of students in the class? 


ಒಂದು ತರಗತಿಯಲ್ಲಿ 30 ಹುಡುಗರು ಮತ್ತು ಕೆಲವು ಹುಡುಗಿಯರಿದ್ದರು. ಒಂದು 
ಪರೀಕ್ಷೆಯಲ್ಲಿ ಹುಡುಗರು ಪಡೆದ ಸರಾಸರಿ ಅಂಕಗಳು 15. ಒಟ್ಟು ಸರಾಸರಿ 16 
ಆಗಿದ್ದರೆ ಹುಡುಗಿಯರ ಸರಾಸರಿ 17 ಅಂಕಗಳನ್ನು ಪಡೆದಿದ್ದರೆ ತರಗತಿಯಲ್ಲಿ ಒಟ್ಟು 
ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? 

(a) 56 (0) 60 (€) 64 (d) 58 


Download a IshwarGiri | © 8660070677 


App in PlayStore 


0. ಒಂದು ತರಗತಿಯಲ್ಲಿ 30 ಹುಡುಗರು ಮತ್ತು ಕೆಲವು ಹುಡುಗಿಯರಿದ್ದರು. ಒಂದು ಪರೀಕ್ಷೆಯಲ್ಲಿ 
ಹುಡುಗರು ಪಡೆದ ಸರಾಸರಿ ಅಂಕಗಳು 15. ಒಟ್ಟು ಸರಾಸರಿ 16 ಆಗಿದ್ದರೆ ಹುಡುಗಿಯರ ಸರಾಸರಿ 
17 ಅಂಕಗಳನ್ನು ಪಡೆದಿದ್ದರೆ ತರಗತಿಯಲ್ಲಿ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? 

(೩) 56 (b) 60 (c) 64 (d) 58 


6 
14 I} 
/ 


o IshwarGiri | © 8660070677 


App in PlayStore 


Q. There were 24 boys and some girls in a class. In an exam the 
average marks obtained by boys was 30. While the girls 
obtained 36 if the total average was 32 then what was the total 
no. of students in the class? 


ಒಂದು ತರಗತಿಯಲ್ಲಿ 24 ಹುಡುಗರು ಮತ್ತು ಕೆಲವು ಹುಡುಗಿಯರಿದ್ದರು. ಒಂದು 
ಪರೀಕ್ಷೆಯಲ್ಲಿ ಹುಡುಗರು ಪಡೆದ ಸರಾಸರಿ ಅಂಕಗಳು 30. ಒಟ್ಟು ಸರಾಸರಿ 32 
ಆಗಿದ್ದರೆ ಹುಡುಗಿಯರ ಸರಾಸರಿ 36 ಅಂಕಗಳನ್ನು ಪಡೆದಿದ್ದರೆ ತರಗತಿಯಲ್ಲಿ ಒಟ್ಟು 
ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? 

(a) 34 (b) 72 (c) 30 (d) 36 


Download a IshwarGiri | 6. 8660070677 


App in PlayStore 


0. ಒಂದು ತರಗತಿಯಲ್ಲಿ 24 ಹುಡುಗರು ಮತ್ತು ಕೆಲವು ಹುಡುಗಿಯರಿದ್ದರು. ಒಂದು ಪರೀಕ್ಷೆಯಲ್ಲಿ 
ಹುಡುಗರು ಪಡೆದ ಸರಾಸರಿ ಅಂಕಗಳು 30. ಒಟ್ಟು ಸರಾಸರಿ 32 ಆಗಿದ್ದರೆ ಹುಡುಗಿಯರ ಸರಾಸರಿ 
36 ಅಂಕಗಳನ್ನು ಪಡೆದಿದ್ದರೆ ತರಗತಿಯಲ್ಲಿ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? 

(೩) 34 (b) 72 (c) 30 (4) 36 


a IshwarGiri | © 8660070677 


App in PlayStore | 


Download 로 IshwarGiri | © 8660070677 


App in PlayStore 


Q. I was married 9 years ago at the age of 25 years. His wife was 
23 years old then. Six years after marriage, the average age of I, 
his wife and his son was 21 years. After how many years of 
marriage was I's son born? 


I 9 ವರ್ಷಗಳ ಹಿಂದೆ 25 ನೇ ವಯಸ್ಸಿನಲ್ಲಿ ಮದುವೆಯಾದನು. ಆಗ ಅವನ 
ಹೆಂಡತಿಯ ವಯಸ್ಸು 23. ಮದುವೆಯ ಆರು ವರ್ಷಗಳ ನಂತರ 1, ಅವನ ಹೆಂಡತಿ 
ಮತ್ತು ಅವನ ಮಗನ ಸರಾಸರಿ ವಯಸ್ಸು 21 ವರ್ಷಗಳು. ಮದುವೆಯ ಎಷ್ಟು 
ವರ್ಷಗಳ ನಂತರ I ನಿಗೆ ಮಗ ಹುಟ್ಟಿ ದನು? 


(a)2years (b)3years (c)4years (d)5 years 


Besos | | _ IshwarGiri | ಐ 8660070677 


Q. I 9 ವರ್ಷಗಳ ಹಿಂದೆ 25 ನೇ ವಯಸ್ಸಿನಲ್ಲಿ ಮದುವೆಯಾದನು. ಆಗ ಅವನ ಹೆಂಡತಿಯ ವಯಸ್ಸು 
23. ಮದುವೆಯ ಆರು ವರ್ಷಗಳ ನಂತರ 1, ಅವನ ಹೆಂಡತಿ ಮತ್ತು ಅವನ ಮಗನ ಸರಾಸರಿ ವಯಸ್ಸು 
21 ವರ್ಷಗಳು. ಮದುವೆಯ ಎಷ್ಟು ವರ್ಷಗಳ ನಂತರ 1 ನಿಗೆ ಮಗ ES ದನು? 


(೩) 2 years (bya sn (c)4 years (6) Syers 


4 vb 2 ಓಕ eu 213 
216 62 
"t Jac JAC gb au os 
211 ai 31 ` eg ಟ್ರ 91X36 3-31-215) 3 


E 


4 3 
Gu ET, 5 2 5 Gost ser 6209 


Apr talk | '… IshwarGiri | 6 8660070677 


Q. M was married 8 years ago at the age of 30 years. His wife 
was 25 years old then. 5 years after marriage, the average age of 
M, his wife and his son was 23 years. After how many years of 
marriage was M's son born? 


M 8 ವರ್ಷಗಳ ಹಿಂದೆ 30 ನೇ ವಯಸ್ಸಿನಲ್ಲಿ ಮದುವೆಯಾದನು. ಆಗ ಅವನ 
ಹೆಂಡತಿಯ ವಯಸ್ಸು 25. ಮದುವೆಯ 5 ವರ್ಷಗಳ ನಂತರ M, ಅವನ ಹೆಂಡತಿ 
ಮತ್ತು ಅವನ ಮಗನ ಸರಾಸರಿ ವಯಸ್ಸು 23 ವರ್ಷಗಳು. ಮದುವೆಯ ಎಷ್ಟು 
ವರ್ಷಗಳ ನಂತರ M ನಿಗೆ ಮಗ ಹುಟ್ಟಿ ದನು? 


(a)3 years (0) 4176815 (0) 2176816 (d) 1 years 


qe IshwarGiri | ಇ 8660070677 


Q. M 8 ವರ್ಷಗಳ ಹಿಂದೆ 30 ನೇ ವಯಸ್ಸಿನಲ್ಲಿ ಮದುವೆಯಾದನು. ಆಗ ಅವನ ಹೆಂಡತಿಯ ವಯಸ್ಸು 
25. ಮದುವೆಯ 5 ವರ್ಷಗಳ ನಂತರ M, ಅವನ ಹೆಂಡತಿ ಮತ್ತು ಅವನ ಮಗನ ಸರಾಸರಿ ವಯಸ್ಸು 
23 ವರ್ಷಗಳು. ಮದುವೆಯ ಎಷ್ಟು ವರ್ಷಗಳ ನಂತರ M ನಿಗೆ ಮಗ ಹುಟ್ಟಿದನು? 


(a)3 years 4 years (c)2 years ) 1 years 
96016 ii cM NAVAL 


hs pe An bik 
gd 219% HCH 23x3 23 64 - 36-30 2 [jo 


e e = 2c WIC äi 
DIAN hut ove 2) 1 sac ® 


Appin Pieystore | ೫ IshwarGiri | 6. 8660070677 


Download 로 IshwarGiri | © 8660070677 


App in PlayStore 


Q. The average marks of 15 test obtained by M is 60. 
The average of N is 40 marks till now but he had taken 
part only in 12 tests. How much average marks N has to 


get in the rest 3 test in order to equal M's average? 
M ಪಡೆದ 15 ಪರೀಕ್ಷೆಗಳ ಸರಾಸರಿ ಅಂಕಗಳು 60. N ಅವರ ಸರಾಸರಿ 


ಅಂಕಗಳು 40, ಆದರೆ ಅವರು ಕೇವಲ 12 ಪರೀಕ್ಷೆಗಳಲ್ಲಿ 
ಭಾಗವಹಿಸಿದ್ದರು. M ಅವರ ಸರಾಸರಿಯನ್ನು ಸರಿಗಟ್ಟಲು N ಉಳಿದ 3 
ಪರೀಕ್ಷೆಗಳಲ್ಲಿ ಎಷ್ಟು ಸರಾಸರಿ ಅಂಕಗಳನ್ನು ಪಡೆಯಬೇಕು? 


(a) 100 (b) 140 (c)120 ` (d)130 


Download o IshwarGiri | ಐ 8660070677 


^ App in PlayStore 


Q. M ಪಡೆದ 15 ಪರೀಕ್ಷೆಗಳ ಸರಾಸರಿ ಅಂಕಗಳು 60. N ಅವರ ಸರಾಸರಿ ಅಂಕಗಳು 40, ಆದರೆ 
ಅವರು ಕೇವಲ 12 ಪರೀಕ್ಷೆಗಳಲ್ಲಿ ಭಾಗವಹಿಸಿದ್ದರು. M ಅವರ ಸರಾಸರಿಯನ್ನು ಸರಿಗಟ್ಟಲು N ಉಳಿದ 


3 ಪರೀಕ್ಷೆಗಳಲ್ಲಿ ಎಷ್ಟು 00006 ಅಂಕಗಳನ್ನು ಪಡೆಯಬೇಕು? 
(೩) 100 (by140 (c) 120 (d)130 


M 16 X60 = 490 
M [24 ho = UFO 
ಟೌ 


—_ 1 
A> L 20 


(v) 


Bene IT. IshwarGiri | ಐ 8660070677 


Q. The average marks of 10 test obtained by R is 25. 
The average of N is 20 marks till now but he had taken 
part only in 6 tests. How much average marks N has to 


get in the rest 4 test in order to equal R's average? 
R ಪಡೆದ 10 ಪರೀಕ್ಷೆಗಳ ಸರಾಸರಿ ಅಂಕಗಳು 25. N ಅವರ ಸರಾಸರಿ 


ಅಂಕಗಳು 20, ಆದರೆ ಅವರು ಕೇವಲ 6 ಪರೀಕ್ಷೆಗಳಲ್ಲಿ ಭಾಗವಹಿಸಿದ್ದರು. 
R ಅವರ ಸರಾಸರಿಯನ್ನು ಸರಿಗಟ್ಟಲು N ಉಳಿದ 4 ಪರೀಕ್ಷೆಗಳಲ್ಲಿ ಎಷ್ಟು 
ಸರಾಸರಿ ಅಂಕಗಳನ್ನು ಪಡೆಯಬೇಕು? 


(a) 32.5 (b)35 (c) 32 (d) 33.5 


Y ppp Gana store | ಅಶಾ [ಯೇ ಯಗ | ಐ 8660070677 


Q. R ಪಡೆದ 10 ಪರೀಕ್ಷೆಗಳ ಸರಾಸರಿ ಅಂಕಗಳು 25. ೫ ಅವರ ಸರಾಸರಿ ಅಂಕಗಳು 20, ಆದರೆ 
ಅವರು ಕೇವಲ 6 ಪರೀಕ್ಷೆಗಳಲ್ಲಿ ಭಾಗವಹಿಸಿದ್ದರು. R ಅವರ ಸರಾಸರಿಯನ್ನು ಸರಿಗಟ್ಟಲು N ಉಳಿದ 
4 ಪರೀಕ್ಷೆಗಳಲ್ಲಿ ಎಷ್ಟು ಸರಾಸರಿ ಅಂಕಗಳನ್ನು ಪಡೆಯಬೇಕು? 


32.5 (b) 35 (c) 32 (d) 33.5 


4 lo xar = 260 


N G X 26 = 440 


고 o Ss 


W AW [20 


Download e IshwarGiri | ಇ 8660070677 


App in PlayStore | 


Download 로 IshwarGiri | © 8660070677 


App in PlayStore 


Q. A man spends 1800 monthly on an average for the 
first four months and 2000 monthly for the next eight 
months and saves 5600 a year. His average monthly 
income is 


ಒಬ್ಬ ವ್ಯಕ್ತಿಯು ಮೊದಲ ನಾಲ್ಕು ತಿಂಗಳಿಗೆ ಪ್ರತಿ ತಿಂಗಳು ಸರಾಸರಿ 
1800 ಮತ್ತು ಮುಂದಿನ ಎಂಟು ತಿಂಗಳುಗಳಿಗೆ ಪ್ರತಿ ತಿಂಗಳು ಸರಾಸರಿ 
2000 ಖರ್ಚು ಮಾಡುತ್ತಾನೆ ಮತ್ತು ವರ್ಷಕ್ಕೆ "5600 ಉಳಿಸುತ್ತಾನೆ. 
ಅವರ ಸರಾಸರಿ ಮಾಸಿಕ ಆದಾಯ 

(a) 2000. (0) 2200. (ei 2400 (6) 2600 


Download a IshwarGiri | © 8660070677 


App in PlayStore 


Q. ಒಬ್ಬ ವ್ಯಕ್ತಿಯು ಮೊದಲ ನಾಲ್ಕು ತಿಂಗಳಿಗೆ ಪ್ರತಿ ತಿಂಗಳು ಸರಾಸರಿ 1800 ಮತ್ತು ಮುಂದಿನ 
ಎಂಟು ತಿಂಗಳುಗಳಿಗೆ ಪ್ರತಿ ತಿಂಗಳು ಸರಾಸರಿ 2000 ಖರ್ಚು ಮಾಡುತ್ತಾನೆ ಮತ್ತು ವರ್ಷಕ್ಕೆ 5600 
ಉಳಿಸುತ್ತಾನೆ. ಅವರ ಸರಾಸರಿ ಮಾಸಿಕ ಆದಾಯ 


(೩) 2000 (b) 2200 46 2400 (6) 2600 
U ೫1೪ = 4200 


Y )0 = (Gor? 
724420 + 6002 2910 EWAN 


d 
b 
kä 


p si 
|2- 


Download 


ಹಗಗ 108 IshwarGiri | © 8660070677 


Q. A man spends 2200 monthly on an average for the 
first five months and 2800 monthly for the next seven 
months and saves 6120 a year. His average monthly 
income is 


ಒಬ್ಬ ವ್ಯಕ್ತಿಯು ಮೊದಲ ಖದು ತಿಂಗಳಿಗೆ ಪ್ರತಿ ತಿಂಗಳು ಸರಾಸರಿ 2200 
ಮತ್ತು ಮುಂದಿನ ಏಳು ತಿಂಗಳುಗಳಿಗೆ ಪ್ರತಿ ತಿಂಗಳು ಸರಾಸರಿ 2800 
ಖರ್ಚು ಮಾಡುತ್ತಾನೆ ಮತ್ತು ವರ್ಷಕ್ಕೆ “6120 ಉಳಿಸುತ್ತಾನೆ. ಅವರ 
ಸರಾಸರಿ ಮಾಸಿಕ ಆದಾಯ 


(a) 2000 _ (0) 3030 (ಐ 3060 _ (0) 3090 


Download ㅁ IshwarGiri | 6. 8660070677 


^ App in PlayStore 


0. ಒಬ್ಬ ವ್ಯ ಕ್ರಿಯು ಮೊದಲ ಐದು ತಿಂಗಳಿಗೆ ಪ್ರತಿ ತಿಂಗಳು ಸರಾಸರಿ 2200 ಮತ್ತು ಮುಂದಿನ ಏಳು 
ತಿಂಗಳುಗಳೆಗೆ ಪ್ರತಿ ತಿಂಗಳು ಸರಾಸರಿ 2800 ಖರ್ಚು ಮಾಡುತ್ತಾನೆ ಮತ್ತು ವರ್ಷಕ್ಕೆ 6120 
ಉಳಿಸುತ್ತಾನೆ. ks ಸರಾಸರಿ ಮಾಸಿಕ ಆದಾಯ 


(a) 3000 (b) 3030 (0) 3060 (d) 3090 
5 ¥ 210 - [100 0 
4060 
20404 2 11600 
4 ಸ ಅಗ (ಗುತ 
I» 30600 이애 


Download o IshwarGiri | © 8660070677 


App in PlayStore | 


Download 로 IshwarGiri | © 8660070677 


App in PlayStore 


Q. The average of some natural numbers is 14. If 50 is 
added to first number and 20 is subtracted from the last 
number the average of numbers increases by 1.5. then 
the number of natural number is 

ಕೆಲವು ಸ್ವಾಭಾವಿಕ ಸಂಖ್ಯೆಗಳ ಸರಾಸರಿ 14. ಮೊದಲ ಸಂಖ್ಯೆ ಗೆ50 
ಅನ್ನು ಸೇರಿಸಿದರೆ ಮತ್ತು ಕೊನೆಯ ಸಂಖ್ಯೆ ಯಿಂದ 20 ಅನ್ನು ಕಳೆದರೆ 
ಸಂಖ್ಯೆ ಗಳ ಸರಾಸರಿ 1. 5 ರಷ್ಟು ಹೆಚ್ಚಾ ಗುತ್ತದೆ. ಹಾಗಾದರೆ ಎಷ್ಟು 

ಸಾ EE ಸಂಖ್ಯೆ ಗಳಿವೆ? 


(೩) 10 (b) 20 (c) 30 (d)40 


Download x Ishwarüiri (9 8660070677 


^ App in PlayStore 


€.ಕೆಲವು ಸ್ವಾಭಾವಿಕ ಸಂಖ್ಯೆಗಳ ಸರಾಸರಿ 14. ಮೊದಲ ಸಂಖ್ಯೆಗೆ 50 ಅನ್ನು ಸೇರಿಸಿದರೆ ಮತ್ತು 
ಕೊನೆಯ ಸಂಖ್ಯೆಯಿಂದ 20 ಅನ್ನು ಕಳೆದರೆ ಸಂಖ್ಯೆಗಳ ಸರಾಸರಿ 1.5 ರಷ್ಟು ಹೆಚ್ಚಾಗುತ್ತದೆ. ಹಾಗಾದರೆ 
ಎಷ್ಟು ಸ್ವಾಭಾವಿಕ ಸಂಖ್ಯೆಗಳಿವೆ? 

(೩) 10 (b) 20 (€) 30 (6)40 


55-49 95 30 &S AS an 90 


5 às 


ape Ka | | IshwarGiri | ಐ 8660070677 


Q. The average of some natural numbers is 23. If 35 is 
added to first number and 11 is subtracted from the last 
number the average becomes 25 then the number of 
natural number is 


ಕೆಲವು ಸ್ವಾಭಾವಿಕ ಸಂಖ್ಯೆಗಳ ಸರಾಸರಿ 23. ಮೊದಲ ಸಂಖ್ಯೆಗೆ 35 
ಅನ್ನು ಸೇರಿಸಿದರೆ ಮತ್ತು ಕೊನೆಯ ಸಂಖ್ಯೆಯಿಂದ 11 ಅನ್ನು ಕಳೆದರೆ 
ಸರಾಸರಿ 25 ಆಗುತ್ತದೆ. ಹಾಗಾದರೆ ಎಷ್ಟು ಸ್ವಾಭಾವಿಕ ಸಂಖ್ಯೆಗಳಿವೆ? 


(೩) 12 (b) 13 (c) 14 (d)15 


Download a IshwarGiri | © 8660070677 


App in PlayStore 


0. ಕೆಲವು ಸ್ವಾಭಾವಿಕ ಸಂಖ್ಯೆಗಳ ಸರಾಸರಿ 23. ಮೊದಲ ಸಂಖ್ಯೆಗೆ 35 ಅನ್ನು ಸೇರಿಸಿದರೆ ಮತ್ತು 
ಕೊನೆಯ ಸಂಖ್ಯೆಯಿಂದ 11 ಅನ್ನು ಕಳೆದರೆ ಸರಾಸರಿ 25 ಆಗುತ್ತದೆ. ಹಾಗಾದರೆ ಎಷ್ಟು ಸ್ವಾಭಾವಿಕ 
ಸಂಖ್ಯೆಗಳಿವೆ? 

12 (0) 13 (€) 14 (d)15 


V set phastore | SEN ShwarGiri | ಐ 8660070677 


